


CPMG/KA/ BG-GPO/13/ 2003-2005 ವಿಶ್ವಮಾನವ ವರ್ಷ 











9 


GQ 


ಕರ್ನಾಟಕ ರಾಜ್ಯಹಥ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಬೆಂಗಳೂರು, ಗುರುವಾರ, ಆಗಸ್ಟ್‌ ೨೬, ೨೦೦೪ (ಭಾದ್ರಪದ ೪, ಶಕ ವರ್ಷ ೧೯೨೬) 








ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಹರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಕ ಶಾಸನಬದ್ದ ನಿಯಮಗಳು ಮತ್ತು 
ರಾಜ್ಮಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 50 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 27ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು 
ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಗುಲ್ಬರ್ಗಾ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ನಿಯಮಿತ, ಗುಲ್ಬರ್ಗಾ ಇದರ 
ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ 
ಮಾಡಿದೆ. 
1. ಶ್ರೀ ಚಂದ್ರಶೇಖರ್‌, ಸುಲ್ತಾನಪುರ 
2. ಶ್ರೀಮತಿ ಪಾರ್ವತಿ ಶೇರಿಕಾರ, ಹುಮ್ನಾಬಾದ್‌ 
3. ಶ್ರೀ ಅಂಬಾರಾಯ ಬೆಳಕೋಟೆ, ಕಮಲಾಪೂರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 474 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 51 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 24ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(10ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ತುಮಕೂರು ಜಿಲ್ಲಾ ಸಹಕಾರ 
ಹಾಲು ಒಕ್ಕೂಟ ನಿಯಮಿತ, ತುಮಕೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


( ೩೪೫ ) 


೩೪೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೦೪ ಭಾಗ - ೪-ಎ 





1. ಶ್ರೀ ಕೊಂಡಜ್ಜಿ ವಿಶ್ವನಾಥ್‌ ಬಿನ್‌ ಸಿದ್ದಲಿಂಗೇಗೌಡ, ಕೊಂಡಜ್ಜಿ, ದಂಡಿನಶಿವರ ಹೋಬಳಿ ತುರುವೇಕೆರೆ ತಾಲ್ಲೂಕು 
2. ಶ್ರೀ ಬಿ. ಡಿ. ಕುಮಾರ್‌ ಬಿನ್‌ ದೊಡ್ಡಯ್ಯ, ಭಕ್ತರಹಳ್ಳಿ, ಕುಣಿಗಲ್‌ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 475 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 184 ಬೆಂರೂಪ್ರಾ 2004 ಬೆಂಗಳೂರು, ದಿನಾಂಕ: 30ನೇ ಜುಲೈ 2004 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 183ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ 
ಬೆಂಗಳೂರು ಅಂತರ ರಾಷ್ಟ್ರೀಯ ವಿಮಾನ ನಿಲ್ದಾಣ ಯೋಜನಾ ಪ್ರಾಧಿಕಾರ (ಬಿಐಎಎಪಿಎ)ಕ್ಕೆ ಕರ್ನಾಟಕ ನಗರ ಮತ್ತು ಗ್ರಾಮಾಂತರ 
ಯೋಜನಾ ಕಾಯಿದೆ 1961 ಇದರ ಕಲಂ 18(1)ರ ಪ್ರಕಾರ ವಿಧಿಸಲ್ಪಡುವ ಶುಲ್ಕಕ್ಕೆ ವಿನಾಯಿತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 476 ಟಿ. ರಂಗನಾಥ್‌ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ದಿ ಇಲಾಖೆ. 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 51 ಸಿಎನ್‌ಎಸ್‌ 2004 (ಭಾಗ) ಬೆಂಗಳೂರು, ದಿನಾಂಕ: 29ನೇ ಜುಲೈ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 51 ಸಿಎನ್‌ಎಸ್‌ 2004, ದಿನಾಂಕ: 24.7.2004ರಲ್ಲಿ ತುಮಕೂರು ಜಿಲ್ಲಾ 
ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ, ತುಮಕೂರು ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮನಿರ್ದೇಶನವನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣದ 29ರ ಉಪ ಪ್ರಕರಣ (1) ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ತುಮಕೂರು ಜಿಲ್ಲಾ ಸಹಕಾರ ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ, 
ತುಮಕೂರು ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ 
ನಿರ್ದೇಶನ ಮಾಡಿದೆ. 
1. ಶ್ರೀ ಎನ್‌. ರಂಗಸ್ವಾಮಿ ಬಿನ್‌ ನಂಜಪ್ಪ, ನಡೆಮಾವಿನಪುರ, ನಡೆಮಾವಿನಪುರ ಅಂಚೆ, ಕುಣಿಗಲ್‌ ತಾಲ್ಲೂಕು. 
2. ಶ್ರೀಮತಿ ತಾರಾದೇವಿ ಕೋಂ ಚಂದ್ರಶೇಖರ್‌, ನಿಡುವಳಲು ಹೆಬ್ಬೂರು ಹೋಬಳಿ, ತುಮಕೂರು ತಾಲ್ಲೂಕು. 
3. ಶ್ರೀ ಎಂ. ಬಿ. ನಾರಾಯಣಗೌಡ ಬಿನ್‌ ಬೈರೇಗೌಡ, ಮುತ್ತಗದಹಳ್ಳಿ ತುರುವೇಕೆರೆ ತಾಲ್ಲೂಕು, ತುಮಕೂರು ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 477 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 52 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 29ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲಾ ಸಹಕಾರ 
ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ, ಬಿಜಾಪುರ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಚಂದ್ರಶೇಖರಗೌಡ ಸೋಮನಗೌಡ ಪಾಟೀಲ, ಸಾ: ಮನಗೂಳಿ ಬಸವನಬಾಗೇವಾಡಿ ತಾಲ್ಲೂಕು, ಬಿಜಾಪುರ ಜಿಲ್ಲೆ. 
2. ಶ್ರೀಮತಿ ಮಹಾದೇವಿ ರಾಮಚಂದ್ರಪ್ಪ ಪಟ್ಟಣಶೆಟ್ಟಿ, ಸಾ: ಡವಳೇಶ್ವರ ಮುದೋಳ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
3. ಶ್ರೀ ಯಮನಪ್ಪ ರಾಜಪ್ಪ ಹೆಬ್ಬಳ್ಳಿ ಸಾ: ಗುಳೇದಗುಡ್ಡ, ಬದಾಮಿ ತಾಲ್ಲೂಕು, ಬಾಗಲಕೋಟೆ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 478 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೬, ೨೦೦೪ ೩೪೭ 





ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 56 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 29ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಕೋಲಾರ ಜಿಲ್ಲಾ ಸಹಕಾರ 
ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ, ಕೋಲಾರ ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಆರ್‌. ನಾರಾಯಣ ರೆಡ್ಡಿ ಬಿನ್‌ ರಾಮಲಿಂಗಾರೆಡ್ಡಿ, ದೊಡ್ಡಕಲ್ಲಹಳ್ಳಿ ಗ್ರಾಮ, ರಾಬರ್ಟ್ಸ್‌ನ್‌ ಪೇಟೆ ಹೋಬಳಿ, 
ಬಂಗಾರಪೇಟೆ ತಾಲ್ಲೂಕು, ಕೋಲಾರ ಜಿಲ್ಲೆ 
2. ಶ್ರೀ ನಾರಾಯಣ ಸ್ವಾಮಿ ಬಿನ್‌ ಪಿಳ್ಳಪ್ಪ, ಮಾಜಿ ಜಿಲ್ಲಾ ಪಂಚಾಯತ್‌ ಉಪಾಧ್ಯಕ್ಷರು, ಸೀತಾನಾಯಕನಹಳ್ಳಿ, ಮಾಲೂರು 
ತಾಲ್ಲೂಕು, ಕೋಲಾರ ಜಿಲ್ಲೆ. 
3. ಶ್ರೀಮತಿ ಕೆ. ಯಶೋದಮ್ಮ ಬಿನ್‌ ಎ. ಎಲ್‌. ಕೃಷ್ಣಪ್ಪ, ಕನ್ನಸಂದ್ರ ಗ್ರಾಮ, ಮುಳಬಾಗಲು ತಾಲ್ಲೂಕು, ಕೋಲಾರ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 479 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 57 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 28ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಧಾರವಾಡ ಜಿಲ್ಲಾ ಸಹಕಾರ 
ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ, ಧಾರವಾಡ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಕೃಷ್ಣಪ್ಪ ಹನುಮಂತಪ್ಪ ತಳವಾರ, ಸಾ: ಹೊಂಬಳ, ಜಿ: ಗದಗ 
2. ಶ್ರೀಮತಿ ನಿರ್ಮಲಾ ಆರ್‌. ಹುಬ್ಬಳ್ಳಿ, ಸಾ: ಹೆಬ್ಬಳ್ಳಿ ತಾ: ಜಿ: ಧಾರವಾಡ 
3. ಶ್ರೀ ಎಸ್‌. ಬಿ. ತಿಪ್ಪಣ್ಣನವರ, ಸಾ: ಹಿರೇಕೆರೂರು, ತಾ: ಹಿರೇಕೆರೂರು ಜಿ: ಹಾವೇರಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 480 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 58 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 28ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(10ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರ 
ಹಾಲು ಉತ್ಪಾದಕರ ಒಕ್ಕೂಟ ನಿಯಮಿತ, ಮಂಗಳೂರು ಇದರ ಆಡಳಿತ ಮಂಡಳಿಗೆ ಸದಸ್ಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ 
ಮತ್ತು ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 
1. ಶ್ರೀ ಜಿನರಾಜ ಅರಿಗ ಬಿನ್‌ ದಿವಂಗತ ನೇಮಿರಾಜ ಕಡಂಬ, ಕಾವಳಪಡೂರು, ವಗ್ಗ ಅಂಚೆ, ಬಂಟ್ವಾಳ ತಾಲ್ಲೂಕು 
2. ಶ್ರೀಮತಿ ಪುಟ್ಟಮ್ಮ ಅಧ್ಯಕ್ಷರು, ಬಡ ಎರ್ಮಾಳು ಹಾಲು ಉತ್ಪಾದಕರ ಸಹಕಾರಿ ಸಂಘ, ಉಡುಪಿ ತಾಲ್ಲೂಕು 
3. ಶ್ರೀಮತಿ ಬೆನೆಡಿಕ್ವಾ ಸಲ್ದಾನ, ಸಲ್ದಾನ ಹೌಸ್‌, ಮುಖ್ಯ ರಸ್ತೆ, ಶಿರ್ತಾಡಿ, ಶಿರ್ತಾಡಿ ಅಂಚೆ, ಮಂಗಳೂರು ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 481 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 59 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 28ನೇ ಜುಲೈ 2004 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಕಲಂ 29ರ ಉಪ ಕಲಂ 
(10ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು ಮಂಡ್ಯ ಜಿಲ್ಲಾ ಸಹಕಾರ ಹಾಲು 
ಉತ್ಪಾದಕರ ಒಕ್ಕೂಟ ನಿಯಮಿತ, ಮಂಡ್ಯ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಮತ್ತು 
ಮುಂದಿನ ಆದೇಶದವರೆವಿಗೂ ನಾಮನಿರ್ದೇಶನ ಮಾಡಿದೆ. 


೩೪೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೦೪ ಭಾಗ - ೪-ಎ 





1. ಶ್ರೀ ಆರ್‌. ರಂಗಸ್ವಾಮಿ ಬಿನ್‌ ಬೋಜೇಗೌಡ, ಲಕ್ಷಿ ಸಾಗರ, ಮೇಲುಕೋಟೆ ಹೋಬಳಿ ಪಾಂಡವಪುರ ತಾಲ್ಲೂಕು, ಮಂಡ್ಯ 
ಜಿಲ್ಲೆ. 
2. ಶ್ರೀಮತಿ ಹೆಚ್‌. ಟಿ. ಪ್ರೇಮ ಕೋಂ ಹೆಚ್‌. ಶಿವರಾಮ್‌, ಹನೆಕೆರೆ ಅಂಡ್‌ ಪೋಸ್ಟ್‌ ಮಂಡ್ಯ ತಾಲ್ಲೂಕು, ಮಂಡ್ಯ ಜಿಲ್ಲೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 482 ಆರ್‌. ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


ENERGY SECRETARIAT 
NOTIFICATION 
No. EN 24 PSR 2004 Bangalore, dated: 3rd August 2004 

In exercise of the Powers conferred by Article 74 of the Memorandum and Articles of Association 
of BESCOM, MESCOM HESCOM, GESCOM and in the public interest, the Government of Karnataka 
hereby reconstitute the Board of Directors on the respective Electricity Supply Companies with immediate 
effect and until further orders. 

BANGALORE ELECTRICITY SUPPLY COMPANY: 


1. SriV. Madhu, |.ಗಿ.5., Managing Director, KPTCL - Chairman 

2. SriM.N. Vijaya Kumar, IAS., Special Secretary to Govt. (Power Reforms) - Director 
Energy Department. 

3. Sri. Bharathlal Meena, IAS., Managing Director, BESCOM - Director 

4. Smt. Aditi Raja, Director (Finance), KPTCL - Director 

5. Sri.V.M. Chandre Gowda, Director (Technical), BESCOM - Director 

6. Nominee of Finance Department not below the rank of Deputy Secretary - Director 
to Govt. 

7. SriV. Narayana Gowda, President, KPTCL Employees Union. - Director 

MANGALORE ELECTRICITY SUPPLY COMPANY: 

1. SriV. Madhu, |.ಗಿ.5., Managing Director, KPTCL. - Chairman 

2. SriM.N. Vijaya Kumar, IAS., Special Secretary to Govt. (Power Reforms) - Director 
Energy Department. 

3. Sri, Aravind Risbud, IAS., Managing Director, MESCOM - Director 

4. SriS. Shivamallu, Director (Transmission), KPTCL - Director 

5. SrIR.S. Kattimani, Director (Technical), MESCOM - Director 

6. Representative of Finance Department not below the rank of Deputy - Director 
Secretary to Govt. 

7. SriV. Narayana Gowda, President, KPTCL Employees Union. - Director 

8. Sri. B.N. Sathyaprema Kumar President of KEB Engineers Association - Director 

GULBARGA ELECTRICITY SUPPLY COMPANY: 

1. SriV. Madhu, |.ಗಿ.5., Managing Director, KPTCL. - Chairman 

2. Sri. A.K. Monnappa, IAS., Managing Director, GESCOM - Director 

3. Sri. 5. Shivamallu, Director (Transmission), KPTCL - Director 

4. Sri. K.C. Naik wadi, Director (Technical), GESCOM - Director 

5. Sri. M. Lokaraj, Joint Secretary to Government, Energy Department. - Director 

6. Representative of Finance Department not below the rank of Deputy - Director 
Secretary to Got. 

7. SriV. Narayana Gowda President, KPTCL Employees Union - Director 

8. SriB.N. Sathyaprema Kumar President of KEB Engineers Association - Director 

HUBLI ELECTRICITY SUPPLY COMPANY: 

1. SriV. Madhu, |.ಗಿ.5., Managing Director, KPTCL. - Chairman 

2. Sri. H. Gangaiah, Managing Director, HESCOM - Director 

3. Sri. M. Muniswamy, Director (Technical), HESCOM - Director 

4. Sri. M. Lokaraj, Joint Secretary to Government, Energy Department, - Director 

5. Representative of Finance Department not below the rank of Deputy - Director 
Secretary to Got. 

6. SriV. Narayana Gowda President, KPTCL Employees Union - Director 

7. SriB.N. Sathyaprema Kumar President of KEB Engineers Association - Director 

8. Sri Viswanath Hiremath Executive Director (Legal), KPTCL - Director 


The earlier orders issued in this regard are hereby cancelled from the date of issue of this order. 
By Order and in the name of the Governor of Karnataka, 
K. L. JAYARAM 
PR-483 Under Secretary to Government, 
Energy Department. 


ಭಾಗ - ೪-ಎ ಕರ್ನಾಟಕ ರಾಜ್ಕಪತ್ರ, ಗುರುವಾರ ಆಗಸ್ಟ್‌ ೨೬, ೨೦೦೪ ೩೪೯ 





ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆನಾಸ 78 ಸಲಫ 2004 ಬೆಂಗಳೂರು, ದಿನಾಂಕ: 4ನೇ ಆಗಸ್ಟ್‌ 2004 
ಗ್ರಾಹಕರ ಹಿತರಕ್ಷಣಾ ಅಧಿನಿಯಮ, 1985 (ಕೇಂದ್ರ ಅಧಿನಿಯಮ ಸಂಖ್ಯೆ: 68/86)ರ ಪ್ರಕರಣ 16(1ಎ) ಮತ್ತು ಕರ್ನಾಟಕ 
ಗ್ರಾಹಕ ಹಿತರಕ್ಷಣಾ ನಿಯಮಗಳು, 1988ರ ನಿಯಮ 6ರ ಪ್ರಕಾರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಘನ ಕರ್ನಾಟಕ ಉಚ್ಚ 
ನ್ಯಾಯಾಲಯದ ನ್ಯಾಯಾಧೀಶರ ಹುದ್ದೆಯಿಂದ ನಿವೃತ್ತಿ ಹೊಂದಿರುವ ಶ್ರೀ ಚಂದ್ರಶೇಖರಯ್ಯ, ನಂ. 2737, 7ನೇ "ಎ' ಮುಖ್ಯರಸ್ತೆ, 
ಬನಶಂಕರಿ 2ನೇ ಹಂತ, ಬೆಂಗಳೂರು, ಇವರನ್ನು ಕರ್ನಾಟಕ ರಾಜ್ಯ ಗ್ರಾಹಕರ ವ್ಯಾಜ್ಯಗಳ ಪರಿಹಾರ ಆಯೋಗ, ಬೆಂಗಳೂರು, ಇಲ್ಲಿ 
ಅಧ್ಯಕ್ಷರನ್ನಾಗಿ ಪೂರ್ಣಕಾಲದ ಮೇರೆಗೆ ದಿನಾಂಕ: 6.8.2004 ರಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎ. ಎಸ್‌. ವಿಶ್ವೇಶ್ವರಯ್ಯ 
ಪಿ.ಆರ್‌. 484 ಪೀಠಾಧಿಕಾರಿ, ಆಹಾರ-3 ಶಾಖೆ 
ಆಹಾರ, ನಾಗರೀಕ ಸರಬರಾಜು ಮತ್ತು 
ಗ್ರಾಹಕರ ವ್ಯವಹಾರಗಳ ಇಲಾಖೆ. 
ಕಾರ್ಮಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಾಇ 83 ಕಾಬಾನಿ 2004 ಬೆಂಗಳೂರು, ದಿನಾಂಕ: 23ನೇ ಜುಲೈ 2004 
ಕಾರ್ಯಾನೆಗಳ ಕಾಯ್ದೆ, 1948ರ ಕಲಂ 66 ಉಪವಿಧಿ (1)(ಬಿ)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಮೆ:ಶೂರ್‌ ಟೆಕ್ಸ್‌ ಪ್ರೊಫೈಲಾಕ್ಟಿಕ್ಸ್‌ (ಇಂಡಿಯಾ) ಲಿಮಿಟೆಡ್‌, ಜಿಗಣಿ 2ನೇ ಹಂತ, ಬೆಂಗಳೂರು ಈ ಕಾರ್ಯಾನೆಯ ಆಡಳಿತ 
ವರ್ಗದವರಿಗೆ ಈ ಕಾರ್ಪಾನೆಯಲ್ಲಿ ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಂದ ಎರಡನೇ ಪಾಳಿಯಲ್ಲಿ ಕೆಲಸ ಮಾಡಿಸಿಕೊಳ್ಳಲು ಈ 
ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟು ಅನುಮತಿ ನೀಡಲಾಗಿದೆ. 
1. ಮಹಿಳಾ ಕಾರ್ಮಿಕರಿಂದ ಯಾವುದೇ ಸಂದರ್ಭದಲ್ಲಿ ಹೆಚ್ಚುವರಿ ಕೆಲಸ ಮಾಡಿಸಬಾರದು. 
2. ಅವರಿಂದ ರಾತ್ರಿ 10.00 ಗಂಟೆಯ ತನಕ ಮಾತ್ರ ಕೆಲಸ ಮಾಡಿಸಿಕೊಂಡು ನಂತರ ಅವರವರ ಮನೆಗಳಿಗೆ ಕಳುಹಿಸಲು ಸಾರಿಗೆ 
ಸೌಕರ್ಯ ಒದಗಿಸುವುದು. 
3. ಸದರಿ ಕೆಲಸಕ್ಕೆ ಮಹಿಳಾ ಕಾರ್ಮಿಕರ ಲಿಖಿತ ಅನುಮತಿಯನ್ನು ಪಡೆಯತಕ್ಕದ್ದು. 
4. ಕೆಲಸ ಮಾಡುವ ಮಹಿಳಾ ಕಾರ್ಮಿಕರಿಗೆ ಉಪಹಾರ ಗೃಹದ ಮತ್ತು ಶಿಶು ಸಂರಕ್ಷಣಾ ಸೌಲಭ್ಯಗಳು ಇದ್ದಲ್ಲಿ ಅವುಗಳನ್ನು 


ಒದಗಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ವಿಮಲಾಕುಮಾರಿ 
ಪಿ.ಆರ್‌. 485 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಕಾರ್ಮಿಕ ಇಲಾಖೆ. 
(ಕಾರ್ಯಾನೆ ಮತ್ತು ಬಾಯ್ದರುಗಳು). 
ಅಧಿಸೂಚನೆ 
ಸಂಖ್ಯೆ: ಕಾಇ 06 ಎಲ್‌ಡಬ್ಲ್ಯೂಎ 2004 ಬೆಂಗಳೂರು, ದಿನಾಂಕ: 29ನೇ ಜುಲೈ 2004 
ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 (ಕೇಂದ್ರಾಧಿನಿಯಮ 1947ರ ಸಂಖ್ಯೆ: 14) ಕಲಂ 2 ಖಂಡ (ಎನ್‌) ಉಪಖಂಡ 
(6ರ ಮೇರೆಗೆ ಅಧಿಸೂಚನೆ ಸಂಖ್ಯೆ: ಕಾಣ 06 ಎಲ್‌ಡಬ್ಲ್ಯೂಎ 2004, ದಿನಾಂಕ: 23.02.2004 ರನ್ವಯ “ಇಂಡಸ್ಟ್ರಿ ಜನರೇಟಿಂಗ್‌ 
ಪವರ್‌” ಅನ್ನು "ಸಾರ್ವಜನಿಕ ಅಗತ್ಯಸೇವೆ' ಎಂಬುದಾಗಿ ದಿನಾಂಕ: 27.01.2004 ರಿಂದ ಆರು ತಿಂಗಳ ಅವಧಿಯವರೆಗೆ 
ಜಾರಿಯಲ್ಲಿರುವಂತೆ ಘೋಷಿಸಲಾಗಿತ್ತು. 
ಸಾರ್ವಜನಿಕ ಹಿತದೃಷ್ಟಿಯಿಂದ "ಇಂಡಸ್ಟ್ರಿ ಜನರೇಟಿಂಗ್‌ ಪವರ್‌' ಅನ್ನು ಇನ್ನೂ ಆರು ತಿಂಗಳ ಅವಧಿಗೆ ಸಾರ್ವಜನಿಕ ಅಗತ್ಯ 
ಸೇವೆ ಎಂಬುದಾಗಿ ಘೋಷಿಸುವುದು ಅವಶ್ಯಕವೆಂದು ಸರ್ಕಾರವು ಪರಿಗಣಿಸಿದೆ. ಆದುದರಿಂದ ಕೈಗಾರಿಕಾ ವಿವಾದಗಳ ಅಧಿನಿಯಮ 1947 
(ಕೇಂದ್ರಾಧಿನಿಯಮ 1947ರ ಸಂಖ್ಯೆ:14) ಕಲಂ 2 ಖಂಡ (ಎನ್‌) ಉಪಖಂಡ (6)ರ ಮೇರೆಗೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
“ಇಂಡಸ್ಟ್ರಿ ಜನರೇಟಿಂಗ್‌ ಪವರ್‌” ಅನ್ನು "ಸಾರ್ವಜನಿಕ ಅಗತ್ಯ ಸೇವೆ” ಎಂಬುದಾಗಿ ದಿನಾಂಕ: 28.07.2004 ರಿಂದ ಮುಂದಿನ ಆರು 
ತಿಂಗಳ ಕಾಲಾವಧಿಯವರೆಗೆ ಜಾರಿಯಲ್ಲಿರುವಂತೆ ವಿಸ್ತರಿಸಿ ಘೋಷಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಗೋಪಾಲ್‌ 
ಪಿ.ಆರ್‌. 486 ಪೀಠಾಧಿಕಾರಿ-2, ಕಾರ್ಮಿಕ ಇಲಾಖೆ. 


೩೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೦೪ ಭಾಗ - ೪-ಎ 





IT, BT AND SCIENCE AND TECHNOLOGY SECRETARIAT 
NOTIFICATION 

No. ITD 07 PRM 2004 Bangalore, dated: 5th August 2004 

In exercise of the powers conferred by section 90 of the Information Technology Act, 2000 
(Central Act 21 of 2000), the Government of Karnataka hereby makes the following rules, namely: 

1. Title and Commencement: 
(1) These rules may be called the Information Technology (Karnataka) Rules 2004. 
(2) They shall come into force on the date of their publication in the Official Gazette. 
2. Definitions: In these rules, unless the context otherwise requires: 

(a) "Act" means the Information Technology Act, 2000 (Central Act 21 of 2000); 

(b) "Log Register" means the Register in Form-1 maintained by the Cyber Cafe owner/Network 
Service Provider for using the Cyber Cafe. 

(c) "User" means a person who uses the Computer in a Cyber Cafe 

(d) “Cyber Cafe" means a premises where the Cyber Cafe Owner/Network Service Provider 
Provides the computer services including Internet access to the public. 

(e) Cyber Police Authority" means the officers of the Cyber Crime Police Station. 

3. Cyber Cafe: 

(1) The owner of the Cyber Cafe shall take sufficient precaution so that computers and computer 
systems in the Cyber Cafe are not used for any illegal or criminal activity. 

(2) Cyber Cafe Owner/Network Service Provider shall not allow any User to use his Computer, 
Computer System and/or Computer Network without the identity of the User being established 
before him before use. The intending User may establish his identity by producing any photo 
identity Card issued by any School or College or a Photo Credit Card of any Bank or Passport 
or Voters identity Card or PAN Number Card issued by Income-Tax authorities or Photo 
Identity Card issued by the Employer or Driving License to the satisfaction of Cyber Cafe 
Owner. 

4. Entries in the Log Register. 

(1) After the identity of the User is established, the owner of the Cyber Cafe of the manager or the 
attendant or on his behalf any authorised person managing the Cyber Cafe shall obtain and 
maintain the following information in the Log Register for each user: 

(i Name of the User 

(1 Age and Sex of the User 

(iii Present residential address of the User 
( 

( 


ಜ್‌ 


iv) Log in time 
Vv) Log out time 


(2) When a User cannot produce any Photo identity Card to establish his identity to the 
satisfaction of the Cyber Cafe Owner/Network Service Provider, he may be photographed by 
the Cyber Cafe Owner/Network Service Provider after obtaining his consent using a ‘Web 
Camara’ hooked onto one of the computers or computer systems in the Cyber Cafe and the 
User shall be explained that his photograph will be taken and stored in the hard disk of the 
computer, for verification by Law enforcement authorities, whenever required. This is in 
addition to the entries made in the log register, In case the User does not agree for storing his 
photograph he shall not be allowed to use any computer, computer system and/or computer 
network or access to the Internet in the Cyber Cafe. 

(3) All time clocks in Cyber Cafes must be regularly checked and synchronized with Indian 
Standard Time (157). 

(4) Maintaining proper account of the User as explained shall be the responsibility of the Cyber 
Cafe Owner/Network Service Provider. 

(5) Log Register and the Photograph of the User shall be maintained by the Cyber Cafe 
Owner/Network Service Provider for a minimum period of One Year and which shall be 
provided to Law enforcement agencies as and when required. 

(6) Cyber Police authorities may on complaint inspect Cyber Cafes at all reasonable time to 
ensure compliance of these rules. If any Cyber Cafe Owner/Network Service Provider fails to 
maintain Log Register and records he shall be liable for penalties as provided in the Act or 
any other Law, for the time being in force. 

By Order and in the Name of the Governor of Karnataka, 
K. M. ANANDA 
Under Secretary to Government, 
Dept. of IT, BT and Science & Technology 


ಭಾಗ - ೪-ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಆಗಸ್ಟ್‌ ೨೬, ೨೦೦೪ ೩೫೧ 











FORM No. 1 
Sl. | Machine No. Name, Age, Signature Log in Log Type of Issued | Remarks 
No. Sex and time out ID by whem 
address of time | produced 
the User 
1 2 3 4 5 6 7 8 9 



























































Note: Column No. 3 and 4 will be written by the User in his/her own handwriting and the 
remaining columns are to be entered by the owner of the cyber Cafe or manager or attendant of Cyber 
Cafe. 

K. M. ANANDA 
Under Secretary to Government, 
PR-487 Dept. of IT, BT and Science & Technology 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಇಡಿ 134 ಪಿಟಿಐ 2004 ಬೆಂಗಳೂರು, ದಿನಾಂಕ: 5ನೇ ಆಗಸ್ಟ್‌ 2004 

ಕೇಂದ್ರೀಕೃತ ದಾಖಲಾತಿ ಘಟಕದ ಕಾರ್ಯನಿರ್ವಹಣೆಯ ಸಲುವಾಗಿ 2004-05ನೇ ಸಾಲಿಗೆ ಹಾಗೂ 2005-06ನೇ ಸಾಲಿಗೆ 
ಮಂಗಳೂರು ವಿಶ್ವವಿದ್ಯಾನಿಲಯ ಹಾಗೂ ಗುಲ್ಬರ್ಗಾ ವಿಶ್ವವಿದ್ಯಾನಿಲಯದ ಡೀನ್‌ ಆಫ್‌ ಎಜುಕೇಷನ್‌ರವರನ್ನು ನಾಮಕರಣ ಸದಸ್ಯರನ್ನಾಗಿ 
ತಕ್ಷಣದಿಂದ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಎಂ. ಎನ್‌. ಸೋಮಶೇಖರ್‌ 
ಪಿ.ಆರ್‌. 488 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ. 
HEALTH AND FAMILY WELFARE SECRETARIAT 
NOTIFICATION 
No. HFW 418 PIM 2003 Bangalore, Dated: 27th July 2004 

In Supersession of Government Notification No. HFW 658 PIM 2002, dated: 12.03.2003, In 
exercise of the Powers conferred by Sub-rule (2) of Rule 154 of the Drugs and Cosmetics Rules 1945, the 
Government of Karnataka hereby appoint Dr. Hasibunnisa, Deputy Director (Unani) Indian System of 
Medicine and Homeopathy Directorate, Bangalore in place of Dr. lqbal, H.M. Meman, Professor, 
Government Unani Medical College, Bangalore for the purpose of Consultation by Licencing authority as 
required by the said rules with immediate effect. 

By Order and in the Name of the Governor of Karnataka, 
CHOMANAYAK G. 
Under Secretary to Government, 
PR-489 Health & Family Welfare Department. 
ನಗರಾಭಿವೃದ್ಧಿ ಸಚೆವಾಲಯ 
ಅಧಿಸೂಚನೆ ಸಂಖ್ಯೆ: ನಅಇ 9 ಗುಅಪ್ರಾ 2004 (ಭಾಗ) ಬೆಂಗಳೂರು, ದಿನಾಂಕ: 9ನೇ ಆಗಸ್ಟ್‌ 2004 

ಅಧಿಸೂಚನೆ ಸಂ. ನಅಇ 9 ಗುಅಪ್ರಾ 2004, ದಿನಾಂಕ: 3.2.2004 ರಲ್ಲಿ ಹೊಸಪೇಟೆ ಉಪ ವಿಭಾಗದ ಉಪ 
ವಿಭಾಗಾಧಿಕಾರಿಗಳನ್ನು ಹೊಸಪೇಟೆ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿತ್ತು. ಈ ಆದೇಶವನ್ನು ಮಾರ್ಪಡಿಸಿ 
ಬಳ್ಳಾರಿ ಜಿಲ್ಲಾಧಿಕಾರಿಯವರನ್ನು ಹೊಸಪೇಟೆ ನಗರಾಭಿವೃದ್ದಿ ಪ್ರಾಧಿಕಾರ ಅಧ್ಯಕ್ಷರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ವಿ. ಶ್ರೀಧರಮೂರ್ತಿ 
ಪಿ.ಆರ್‌. 490 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 


LAW SECRETARIAT 
NOTIFICATION No. LAW 218 LAC 2001. Bangalore, dated: 12th February 2004 
In exercise of the powers conferred by section 312 of the Code of Criminal Procedure, 1973 
(Central Act 2 of 1974) the Government of Kamataka hereby makes the following rules further to amend 
the Karnataka payment by Government of expenses of complaints and witnesses (Attending criminal 
Courts) Rules, 1967, namely: 


೩೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಆಗಸ್ಟ್‌ ೨೬, ೨೦೦೪ ಭಾಗ - ೪-ಎ 





1. Title and Commencement:- (1) These rules may be called the Karnataka Payment by 
Government of expenses of complainants and witnesses (Attending Criminal Courts) (Amendment) Rules, 
2003. 

(2) They shall come into force at once. 

2. Amendment of Rule 4:- (1) In rule 4 of the Karnataka payment by Government of expenses of 
complaints and witnesses (Attending Criminal Courts) Rules, 1967. 

(1) for clause (1) excluding the explanation, the following shall be substituted, namely: 

(1) a diet allowance shall be paid at the following rates: 























Witness of Bangalore City In other Places 
Class-l Rs. 75.00 Rs. 60.00 
(Rs. Seventy five only) (Rs. Sixty only) 
Witness of Rs. 60.00 Rs. 50.00 
Class-ll (Rs. Sixty only) (Rs. Fifty only) 





(2) in clause (3) for sub-clause (a) excluding the note the following shall be substituted, namely: 
"(a) When the journey is by road: 
Witness of Class-l Rs.2/- (Two rupees per Kilo meter) 
Witness of Class-ll Rs. 1.50 (One rupee and fifty paise per kilo meter)" 
By Order and in the name of the Governor of Karnataka, 
CHIKKAHANUMANTHAIAH 
PR-491 Under Secretary to Government, Law Department (Admn-l). 
ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 57 ಮುಇವಿ 2004 ಬೆಂಗಳೂರು, ದಿನಾಂಕ: 27ನೇ ಜುಲೈ 2004 
ಸರ್ಕಾರದ ಅಧಿಸೂಚನೆ ಸಂ: ಆರ್‌ಡಿ 77 ಎಂಇಟಿ 2003 ದಿನಾಂಕ: 30.4.2003 ರಲ್ಲಿ ಧಾರವಾಡ ತಾಲ್ಲೂಕಿನ ಅಧಿಸೂಚಿತ 





























ಸಂಸ್ಥೆಗಳ ಪಟ್ಟಿಯ ಕ್ರಮ ಸಂಖ್ಯೆ 86 ರಲ್ಲಿ ಗೊಂಗಡಿಕೊಪ್ಪ ಶ್ರೀ ಬಸವೇಶ್ವರ ಉರ್ಫ್‌ ಬಸವಣ್ಣ ದೇವಸ್ಥಾನ ಎಂದು ಪ್ರಕಟಿಸಲ್ಪಟ್ಟಿದ್ದು 
ಸದರಿ ಗ್ರಾಮದ ಹೆಸರು ತಪ್ಪಾಗಿ ಪ್ರಕಟವಾಗಿದ್ದು ಸಂಸ್ಥೆಯು ಚಂದನಮಟ್ಟೆ ಗ್ರಾಮ ಸಂಸ್ಥೆಯಾಗಿರುವುದರಿಂದ ಈ ಕೆಳಕಂಡಂತೆ ತಿದ್ದಿ 
ಓದಿಕೊಳ್ಳಬೇಕು 
ತಾಲ್ಲೂಕು ಕ್ರಮಸಂಖ್ಯೆ ಸಂಸ್ಥೆಯ ಹೆಸರು ಪ್ರಕಟವಾದ ಗ್ರಾಮದ ತಿದ್ದುಪಡಿ ಮಾಡಬೇಕಾದ 
ಹೆಸರು ಗ್ರಾಮದ ಹೆಸರು 
ಧಾರವಾಡ 86 ಶ್ರೀ ಬಸವೇಶ್ವರ ಉರ್ಫ್‌ ಗೊಂಗಡಿಕೊಪ್ಪ ಚಂದನಮಟ್ಟಿ 
ಶ್ರೀ ಬಸವಣ್ಣ ದೇವಸ್ಥಾನ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ. ಜಯಚಂದ್ರ 
ಪಿ.ಆರ್‌.492 ಪೀಠಾಧಿಕಾರಿ, ಕಂದಾಯ ಇಲಾಖೆ, (ಮುಜರಾಯಿ). 
ಸಹಕಾರ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಎಂಡಬ್ಲ್ಯೂ 61 ಸಿಎನ್‌ಎಸ್‌ 2004 ಬೆಂಗಳೂರು, ದಿನಾಂಕ: 11ನೇ ಆಗಸ್ಟ್‌ 2004 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲ್ಯೂ 10 ಸಿಎನ್‌ಎಸ್‌ 2000 ದಿನಾಂಕ: 14.03.2000ರಲ್ಲಿ ಗದಗ ಜಿಲ್ಲೆ ಮುಂಡರಗಿ 
ತಾಲ್ಲೂಕಿನ ವೆಂಕಟಾಪುರ ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಎಲ್ಲಾ ನಾಮ 
ನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ 
ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು ಈ ಕೆಳಕಂಡವರುಗಳನ್ನು ಗದಗ ಜಿಲ್ಲೆ ಮುಂಡರಗಿ ತಾಲ್ಲೂಕಿನ ವೆಂಕಟಾಪುರ 
ಗ್ರಾಮದ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ., ವೆಂಕಟಾಪುರ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ 
ಬರುವಂತೆ ಮತ್ತು ಮುಂದಿನ ಆದೇಶದವರೆವಿಗೂ ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಭೀಮನಗೌಡ ಶಂಕರಗೌಡ ಮರಿಗೌಡ್ರ ಸಾ: ವೆಂಕಟಾಪುರ ತಾ: ಮುಂಡರಗಿ 
2. ಶ್ರೀಮತಿ ಕಾಳವ್ವ ಅಂದಪ್ಪ ಚೌಡಿ ಸಾ: ವೆಂಕಟಾಪುರ, ತಾ: ಮುಂಡರಗಿ 
3. ಶ್ರೀ ಗೋಣಿಪ್ಪ ಸಂಗಪ್ಪ ಸಣ್ಣ ದ್ಯಾವಣ್ಣವರ್‌ ಸಾ. ವೆಂಕಟಾಪುರ ತಾ: ಮುಂಡರಗಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಎಸ್‌. ಹುಚ್ಚಾಚಾರಿ 
ಪಿ.ಆರ್‌.493 ವಿಶೇಷ ಕರ್ತವ್ಯಾಧಿಕಾರಿ, ಸಹಕಾರ ಇಲಾಖೆ. 


